CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮೇ ೨೦, ೨೦೦೪ (ವೈಶಾಖ ೩೦, ಶಕ ವರ್ಷ ೧೯೨೬) ಸಂಚಿಕೆ ೨೧ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ತಹಸೀಲ್ದಾರ್‌ರವರ ಕಾರ್ಯಾಲಯ, ನೆಲಮಂಗಲ ತಾಲ್ಲೂಕು, ನೆಲಮಂಗಲ 
ಅಧಿಸೂಚನೆ 
ನಂ. ಎಎಲ್‌ ಎನ್‌:ಸಿಆರ್‌:12:2002-03, ದಿನಾಂಕ: 24ನೇ ಏಪ್ರಿಲ್‌ 2004 
ನೆಲಮಂಗಲ ತಾಲ್ಲೂಕು, ಕಸಬಾ ಹೋಬಳಿ, ವಿಶ್ವೇಶ್ವರಪುರ ಗ್ರಾಮದ ಸ.ನಂ.44:1 ಮತ್ತು 44:2 ರಲ್ಲಿರುವ “ಎ” ಮತ್ತು “ಬಿ” 
ಖರಾಬು ಸೇರಿ 0-10 ಗುಂಟೆ ಜಮೀನನ್ನು ಶ್ರೀ ಕೀರ್ತಿ “ಡಿ” ಷಾ ಮತ್ತು ಶ್ರೀ ಸುದರ್ಶನ್‌ ಮತ್ತು ಇತರೆ 3 ಜನರು ಕಿಮತ್ತನ್ನು ವಿಧಿಸಿ 
ಮಂಜೂರು ಮಾಡಲು ಕೋರಿದ್ದು, ಈ ಪೈಕಿ ಸ.ನಂ. 44:1 ರಲ್ಲಿ 0-04 ಗುಂಟೆ ಜಮೀನು “ಬಿ” ಖರಾಬು ಹಳ್ಳದ ಜಮೀನಾಗಿದ್ದು, ಸದರಿ 
ಜಮೀನನ್ನು ಮೇಲ್ಕಂಡ ಅರ್ಜಿದಾರರಿಗೆ ಕಿಮತ್ರಿನ ಮೇಲೆ ಮಂಜೂರು ಮಾಡುವ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಏನಾದರೂ ಇದ್ದಲ್ಲಿ, 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ-68 ರಂತೆ ಆಕ್ಷೇಪಣೆಯನ್ನು ಈ ಪ್ರಕಟಣೆ ಹೊರಡಿಸಿದ ಒಂದು ತಿಂಗಳ ಒಳಗಾಗಿ 
ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ ಕಾನೂನಿನಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 
ಪಿ.ಆರ್‌ . 128 ತಹಸೀಲ್ದಾರ್‌, ನೆಲಮಂಗಲ ತಾಲ್ಲೂಕು, ನೆಲಮಂಗಲ. 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ. 57 ಭೂಸ್ವಾತು: 2004, ದಿನಾಂಕ: 26ನೇ ಏಪ್ರಿಲ್‌ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮಲ್ಲಾಪುರ, 
ಸೊಂಡೆಕೊಪ್ಪ ಬಾಬ್ತು ಹೊಸಕೆರೆ ನಿರ್ಮಾಣಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಗೆ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:59: 
2002-03, ದಿನಾಂಕ: 14.3.2003ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ: 
ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ 
1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಉಪ ವಿಭಾಗಾಧಿಕಾರಿಯವರು ನೀಡಿರುವ 
ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 


( ೩೪೫ ) 


೩೪೬ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೦, ೨೦೦೪ 


ಭಾಗ - ೬ 





ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ 


ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು, ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಅಮೃತೂರು ಗ್ರಾಮ: ಮಲ್ಲಾಪುರ ಮತ್ತು ಸೊಂಡೆಕೊಪ್ಪ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನದ 
ಸಂಖ್ಯೆ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
ಮಲ್ಲಾಪುರ 
1 ಟಿ. ಗೋವಿಂದರಾಜು ಬಿನ್‌ | ಟಿ. ಗೋವಿಂದರಾಜು 14 ಖುಷ್ಕಿ | ಸ.ನಂ. 16:1 ಸ.ನಂ. 15:2 | ಸ.ನಂ. 14ರ ಸ.ನಂ. 16:1 0-06 0-20 
ತಿಮ್ಮಪ್ಪ ಉಳಿಕೆ 
2 | ಜಯಮ್ಮಕೋಂ ಜಯಮ್ಮ 152 | ಖುಷ್ಕಿ 14 16:1 15:2ರ 16:1 0-16 0-36 
ವೆಂಕಟಗಿರಿಯಪ್ಪ ಉಳಿಕೆ 0-062 
3 ಟಿ. ಗೋವಿಂದರಾಜು ಬಿನ್‌ ಟಿ. ಗೋವಿಂದರಾಜು 16:1 ಖುಷ್ಕಿ 16:1ರ ಉಳಿಕೆ 18 14, 15:2 18 1-29 2-38 
ತಿಮ್ಮಪ್ಪ ನರಸಮ್ಮ ಯಲ್ಲಯ್ಯ 89 9-25ಖ 
4 ಎ. ನಾಗರಾಜರಾವ್‌ ಬಿನ್‌ ಎ. ನಾಗರಾಜರಾವ್‌ 89 ಖುಷ್ಕಿ 90 18 16:1 ಹಳ್ಳ 2-09; 3-10 
ಕೃಷ್ಣರಾವ್‌ 
5 ಸರ್ಕಾರಿ ಸರ್ಕಾರಿ 18 ಖುಷ್ಕಿ 89 99 18ರ ಉಳಿಕೆ ಹಳ್ಳ 8-08ಖ ದ 
16:1 102, 103 16:1 
ಖುಷ್ಕಿ 4-201, 
ಹಿಡುವಳಿ ಖರಾಬು 0-31 
ಖರಾಬು 8-08 
ಒಟ್ಟು 13-19 
ಸೊಂಡೆಕೊಪ್ಪ 
1 ಸರೋಜಮ್ಮ ಕೋಂ ಸರೋಜಮ್ಮ 37:1 ಖುಷ್ಕಿ 37:2 15 ಹಳ್ಳ 37:1ರ ಉಳಿಕೆ 4-28ಖ 3-76 
ಶ್ರೀನಿವಾಸ 5-04ಖ 
ಖುಷ್ಕಿ 4-28ಖ 
ಹಿ: ಖರಾಬು 5-04ಖ 
ಒಟ್ಟು 9-32 









































ಭಾಗ - ೬ 

















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೦, ೨೦೦೪ ೩೪೭ 
ಘೋಷ್ಟಾರೆ 
ಕ್ರ.ಸಂ. ಗ್ರಾಮ ಖುಷ್ಕಿ ಹಿಡುವಳಿ ಖರಾಬು ಖರಾಬು ಒಟ್ಟು 
1 ಮಲ್ಲಾಪುರ 4-20), 0-31 8-08 13-19) 
2 ಸೊಂಡೆಕೊಪ್ಪ 4-28 5-04 - 9-32 
ಒಟ್ಟು 9-08), 5-35 8-08 23-111, 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಸಿಆರ್‌: 126/2003-04, ದಿನಾಂಕ: 26ನೇ ಏಪ್ರಿಲ್‌ 2004 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ 
ಉಪಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ 
ಅಧಿನಿಯಮ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ 
ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002 ದಿ: 
4.6.2002) 
ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶಿಲನೆಗೆ ಇಡಲಾಗಿದೆ. 


ಪಿ.ಆರ್‌. 126 











ಅನುಸೂಚಿ 
ಜಿಲ್ಲೆ ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಕಸಬಾ ಗ್ರಾಮ: ಕೊಡಚಗೊಂಡನಹಳ್ಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ವಿವರ 
ಸಂಖ್ಯೆ ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 3 4 5 6 7 8 9 10 11 









































೩೪೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೦, ೨೦೦೪ ಭಾಗ - ೬ 
















































































1 2 3 4 5 6 7 8 9 10 11 
1 1. ಶೇಖರಮ್ಮ ಕೋಂ ಬಸವರಾಜಪ್ಪ ಸ್ವಂತ 371 ಖುಷ್ಕಿ 371 371 37/1 37/2 0-13 0-24 
2. ಮಲ್ಲೇಶಪ್ಪ ಬಿನ್‌ ಹನುಮಂತಪ್ಪ 
3. ಈಶ್ವರಪ್ಪ ಬಿನ್‌ ಹನುಮಂತಪ್ಪ 
4. ಶಿವಪ್ಪ ಬಿನ್‌ ಹನುಮಂತಪ್ಪ 
5. ಮಹದೇವಪ್ಪ ಬಿನ್‌ ಹನುಮಂತಪ್ಪ 
6. ಬಂದಮ್ಮ ಕೊ ಸಿದ್ದಬಸಪ್ಪ 
2 ಹಾಲೇಶಪ್ಪ ಬಿನ್‌ ಬಸ ಪ್ರ ಹುಲಿಮಕ್ಕ ಸ್ವಂತ 47/3 ಖುಷ್ಮಿ 48 472, 4713 473 47/3 0-22 0-58 
3 ಹಾಲೇಶಪ್ಪ ಬಿನ್‌ ಬಸ ಪ್ಪ ಸ್ವಂತ 48/1 ಖುಷ್ಮಿ 48/2 47 48/1 48/1 0-10 0-27 
4 ಬಸವರಾಜಪ್ಪ ಬಿನ್‌ ಸಣ್ಣ ಬಸಪ್ಪ ಸ್ವಂತ 48/2 ಖುಷ್ಮಿ 48/3 48/1 48/2 48/2 0-12 0-32 
5 ಹಾಲೇಶಪ್ಪ ಬಿನ್‌ ಈಶ್ವರಪ್ಪ ಸ್ವಂತ 48/3 ಖುಷ್ಮಿ 48/3, 49 48/2 48/3 48/3 0-18 0-48 
6 ಹಾಲೇಶಪ್ಪ ಬಿನ್‌ ಈಶ್ವರಪ್ಪ ಸ್ವಂತ 40/1 ಖುಷ್ಮಿ 49/2 48 49/1 49/1 0-05 0-13 
7 1. ಶೇಖರಮ್ಮ ಕೋಂ ಬಸವರಾಜಪ್ಪ ಹನುಮಂತಪ್ಪ 40/2 ಖುಷ್ಕಿ 49/3 49/1 40/2 49/2 0-05 0-13 
2. ಮಲ್ಲೇಶಪ್ಪ ಬಿನ್‌ ಹನುಮಂತಪ್ಪ 
3. ಈಶ್ವರಪ್ಪ ಬಿನ್‌ ಹನುಮಂತಪ್ಪ 
4. ಶಿವಪ್ಪ ಬಿನ್‌ ಹನುಮಂತಪ್ಪ 
5. ಮಹದೇವಪ್ಪ ನ ಹನುಮಂತಪ್ಪ 
8 ಹಾಲೇಶಪ್ಪ ಬಿನ್‌ ಬಸ ಸ್ವಂತ 49/3 ಖುಷ್ಮಿ 40/4, 40/2 24 49/3 0-07 0-19 
ಹಾಲೇಶಪ್ಪ ಬಿನ್‌ ಬಸ ಸ್ವಂತ 40/4 ಖುಷ್ಮಿ 40/5 49/3 24 40/5 0-11 0-29 
10 ಬಸವರಾಜಪ್ಪ ಬಿನ್‌ ಡ್‌್‌ ಸ್ವಂತ 40/5 ಖುಷ್ಮಿ 50 40/4 40/5 40/5 0-02 0-05 
ಒಟ್ಟು 2-25 2-68 
ಒಟ್ಟು ಎರಡು ಎಕರೆ ಇಪ್ಪತ್ತೈದು ಗುಂಟೆ ಮಾತ್ರ 
ಪಿ.ಆರ್‌. 127 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಮತ್ತು 17ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 18/2003-04, ದಿನಾಂಕ: 28ನೇ ಏಪ್ರಿಲ್‌ 2004 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮಾದಪ್ಪನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಜಂತಗೊಂಡನಹಳ್ಳಿ ಹಾಗೂ ಇತರೆ 
ಕೆರೆಗಳಿಗೆ ನೀರೊದಗಿಸುವ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಗೆ ಬೇಕಾಗಿದೆ ಎಂದು ಬೆಂಗಳೂರು ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33 ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂ ಸ್ವಾಧೀನ ಕಾಯ್ದೆಯ 
ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ 
ವಹಿಸಿಕೊಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೦, ೨೦೦೪ ೩೪೯ 





ಭೂ ಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪಪ್ರಕರಣ (46) ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ಪ್ರಕರಣವು ಇದಕ್ಕೆ 
ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ ಆದೇಶ ನೀಡಲಾಗಿದೆ. ನಂ. ಆರ್‌.ಡಿ. 72 ಎಕ್ಕುಬಿ 03 ದಿನಾಂಕ: 6.11.03. 

ಭೂ ಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ 
ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ 
ಅಧಿನಿಯಮದ 24ನೇ ಪ್ರಕರಣ ಏಳನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 





























ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ: ಸರ್ಜಾಪುರ ಗ್ರಾಮ: 1) ಚಿಕ್ಕನಹಳ್ಳಿ ಕಾಮನಹಳ್ಳಿ 3) ಜಂತೆಗೊಂಡನಹಳ್ಳಿ 
2) ಮಾದಪ್ಪನಹಳ್ಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸರ್ವೆ | ತರಹೆ ಚಕ್ಕುಬಂದಿ ಬೇಕಾಗುವ ಜಮೀನಿನ 
ಸಂಖ್ಯೆ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಎ:ಗುಂ | ಆಕಾರ ರೂ.ಪೈ 
1 2 3 4 5 6 7 8 9 10 11 
ಗ್ರಾಮ : ಚಿಕ್ಕನಹಳ್ಳಿಕಾಮನಹಳ್ಳಿ 
1  |ಗೌರಮ್ಮಕೋಂ ರಾಮಯ್ಯ ಗೌರಮ್ಮ 17:2 | ಖುಷ್ಕಿ | ಉಳಿಕೆ ಗಡಿ 18 ಉಳಿಕೆ 0-01 0-04 
2 [ರಾಮಯ್ಯ ಬಿನ್‌ ಮುನಿಯಪ್ಪ ರಾಮಯ್ಯ 18 ಚ ಉಳಿಕೆ ಸ್ತ ಗಡಿ 17 0-13 0-52 
3 (ಶ್ರೀ ವೆಂಕಟೇಶ್ವರದೇವರು, ಜುಟ್ಟಲಪ್ಪ 193" ಗಡಿ ಉಳಿಕೆ ಗಡಿ ಉಳಿಕೆ 0-11 0-44 
ಮುನಿಯಪ್ಪ ಬಿನ್‌ ಕೊಳ್ಳಪ್ಪ, ಮುನಿಯಪ್ಪ 
ಚೆನ್ನಪ್ಪ ಬಿನ್‌ ಎಲ್ಲಪ್ಪ, ರಾಮಯ್ಯ ಬಿನ್‌ ಚನ್ನಪ್ಪ 
ಕೊಳ್ಳಪ್ಪ, ಮುನಿವೆಂಕಟಪ್ಪ, ಕಾವೇರಪ್ಪ, ಕೆ. ರಾಮಯ್ಯ 
ಸೂರಪ್ಪಶೆಟ್ಟಿ ಬಿನ್‌ ರಂಗಧಾಮಶೆಟ್ಟಿ, ಕೆ. ನಾರಾಯಣಪ್ಪ 
ಕೆ. ರಾಮಯ್ಯ ಬಿನ್‌ ಕೊಳ್ಳಪ್ಪ, 
ಕೆ. ಚಿಕ್ಕಮುನಿಯಪ್ಪ ಬಿನ್‌ ಕೊಳ್ಳಪ್ಪ, 
ಕೆ. ನಾರಾಯಣಪ್ಪ ಬಿನ್‌ ಕೊಳ್ಳಪ್ಪ 
4 ತಿಮ್ಮರಾಯಪ್ಪ, ಅಣ್ಣಯ್ಯಪ್ಪ ಬಿನ್‌ ತಿಮ್ಮರಾಯಪ್ಪ 27 ಟಿ ಉಳಿಕೆ 19 ಗಡಿ ಉಳಿಕೆ 0-02 0-08 
ಮುನಿಯಪ್ಪ, ತಾಯಪ್ಪ ಬಿನ್‌ ಯರ್ರಪ್ಪ, ಅಣ್ಣಯ್ಯಪ್ಪ 
ಕೆ.ಸಿ. ಪ್ರಭಾಕರ್‌ ಬಿನ್‌ ಚೆನ್ನಪ್ಪರೆಡ್ಡಿ, ತಾಯಪ್ಪ 
ಪಿ. ಮೋಹನ್‌ ಬಿನ್‌ ಟಿ. ಪಾಪಯ್ಯ, ಕೆ.ಸಿ. ಪ್ರಭಾಕರ್‌ 
ಎನ್‌.ವೆಂಕಟಸ್ವಾಮಿ ಬಿನ್‌ ನಾರಾಯಣರೆಡ್ಡಿ | ಪಿ. ಮೋಹನ್‌ 
ಸುಭಾಷ್‌ ಬಿನ್‌ ರಾಮಣ್ಣರೆಡ್ಡಿ, ಎನ್‌.ವೆಂಕಟಸ್ವಾಮಿ 
ಚಂದ್ರಶೇಖರ ಬಿನ್‌ ರಾಮಣ್ಣರೆಡ್ಡಿ, ಸುಭಾಷ್‌ 
ಆರ್‌. ರವಿ ಬಿನ್‌ ರಾಮಣ್ಣರೆಡ್ಡಿ, ಶ್ರೀನಿವಾಸರೆಡ್ಡಿ 
ಶ್ರೀನಿವಾಸರೆಡ್ಡಿ ಬಿನ್‌ ರಾಮಣ್ಣರೆಡ್ಡಿ 
ಜುಮ್ಲಾ 0-27 1-08 









































೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೦, ೨೦೦೪ ಭಾಗ - ೬ 





































































































1 2 3 4 5 6 7 8 9 10 11 
ಗ್ರಾಮ : ಮಾದಪ್ಪನಹಳ್ಳಿ 
1 ಕೆ.ಎಸ್‌. ರಾಜಾರಾಂ ಕೆ.ಎಸ್‌. ರಾಜಾರಾಂ 28:2 | ಖುಷ್ಕಿ | ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-021, 0-10 
ಕೆ. ದಕ್ಷಿಣಾಮೂರ್ತಿ ಕೆ. ದಕ್ಷಿಣಾಮೂರ್ತಿ 
ಕೆ.ಆರ್‌. ವೆಂಕಟಸುಬ್ಬಯ್ಯ ಕೆ.ಆರ್‌.ವೆಂಕಟಸುಬ್ಬಯ್ಯ 
2 [ರಾಮಯ್ಯ ಬಿನ್‌ ಲೇಟ್‌ ದೊಡ್ಡಕಾಳಪ್ಪ ರಾಮಯ್ಯ 292 30 28:1 ಉಳಿಕೆ ಉಳಿಕೆ 0-047, 0-18 
ಆರ್‌. ರಾಮಕೃಷ್ಣಪ್ಪ ಬಿನ್‌ ರಾಮಯ್ಯ ಆರ್‌. ರಾಮಕೃಷ್ಣಯ್ಯ 
ಜುಮ್ಲಾ 0-07 0-28 
ಗ್ರಾಮ : ಜಂತಗೊಂಡನಹಳ್ಳಿ 
1 ಜಿ.ವೈ. ಮುನಿರೆಡ್ಡಿ ಜಿ.ವೈ. ಮುನಿರೆಡ್ಡಿ 35 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-06 0-24 
ಘೋಷ್ಟಾರೆ 
ಎಕರೆ : ಗುಂಟೆ 
1 ಚಿಕ್ಕನಹಳ್ಳಿಕಾಮನಹಳ್ಳಿ 0-27 
2 ಮಾದಪ್ಪನಹಳ್ಳಿ 0-07 
ಜಂತಗೊಂಡನಹಳ್ಳಿ 0-06 
ಒಟ್ಟು 1-00 
ಪಿ.ಆರ್‌. 129 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆಯ ಅಧಿನಿಯಮ 17ನೇ ಪ್ರಕರಣದನ್ವಯ 4(1) ರ ಪ್ರಕರಣ ಮೇರೆಗೆ 
ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:22:2003-04, ದಿನಾಂಕ: 28ನೇ ಏಪ್ರಿಲ್‌ 2004 

ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರೈಲ್ವೆ ಇಲಾಖೆಯ ಪರವಾಗಿ ಅಂದರೆ ಯಶವಂತಪುರ ತುಮಕೂರು ಡಬ್ಬಿಂಗ್‌ ಲೈನ್‌ ಉದ್ದೇಶಕ್ಕಾಗಿ ಅಗತ್ಯ 
ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ) ಅನ್ವಯ 1ನೇ 
ಪ್ರಕರಣದ ಮೇರೆಗೆ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿ ಬೇಕಾಗಿದೆಯೆಂದು ಈ ಮೂಲಕ ಅನುಸೂಚಿಸಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮ 4ನೇ 
ಪ್ರಕರಣದ ಮೂಲಕ ಪ್ರದತ್ತವಾದ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು ಇವರನ್ನು ಅಧಿಕೃತಗೊಳಿಸಲಾಗಿದೆ. 

ಸದರಿ ಅಧಿನಿಯಮ 17ನೇ ಪ್ರಕರಣ (4) ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟ ರಾಜ್ಯ ಸರ್ಕಾರವು ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5-ಎ 
ಕೆಳಗೆ ನಿರ್ದಿಷ್ಟಪಡಿಸಿದ ಜಮೀನುಗಳ ಭೂ ಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲವೆಂಬುದಾಗಿ ನಿರ್ದೇಶಿಸಿರುತ್ತಾರೆ. 

ಸದರಿ ಭೂ ಸ್ವಾಧೀನ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಮೇಲೆ ನಿಯೋಜಿಸಲಾದ ಯಾವೊಬ್ಬ ಮೋಜಣಿದಾರರು ಅಥವಾ ಇತರೆ ಅಧಿಕಾರಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಸದರಿ 
ಜಮೀನಿನಲ್ಲಿ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಬೆಂಗಳೂರು ಜಿಲ್ಲಾಧಿಕಾರಿಗಳವರ ಅನುಮೋದನೆಯಿಲ್ಲದೆ ಮಾರಾಟ, ಗುತ್ತಿಗೆ, 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೦, ೨೦೦೪ 


೩೫೧ 





ಅಡಮಾನ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಭೂಸ್ವಾಧೀನವಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ ಏಳನೇ ಖಂಡದ 24ನೇ ಪ್ರಕರಣದ ಮೇರೆಗೆ ಗಣನೆಗೆ 












































ತೆಗೆದುಕೊಳ್ಳಲಾಗುವುದು. 
ಅನುಸೂಚಿ 
ಜಿಲ್ಲೆ; ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಹೋಬಳಿ: ಯಶವಂತಪುರ ಗ್ರಾಮ: ಚಿಕ್ಕಸಂದ್ರ, ಚಿಕ್ಕಬಾಣಾವರ 
ಕ್ರಮ | ಖಾತೆದಾರರ : ಅನುಭವದಾರರ ಅಥವಾ ಗೇಣಿದಾರರ | ಸರ್ವೆ ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ ವಿವರ 
ಸಂಖ್ಯೆ | ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
ಗ್ರಾಮ : ಚಿಕ್ಕಸಂದ್ರ 
1 | ಆತ್ಮೀಯ ಗೆಳೆಯರ ಬಳಗ ಗೃಹ ನಿರ್ಮಾಣ ಸಹಕಾರ 19 ಖುಷ್ಕಿ 18 20 ರೈಲ್ವೆ ರಸ್ತೆ | 19ರ ಉಳಿಕೆ 0-06 0-18 
ಸಂಘ 
2 | ಎಸ್‌. ರೇವಣ್ಣ ಬಿನ್‌ ಸಿದ್ದಲಿಂಗಯ್ಯ 20 ಖುಷ್ಕಿ 19 21 ೯ 20ರ ಉಳಿಕೆ 0-05 0-15 
3 | ಆತ್ಮೀಯ ಗೆಳೆಯರ ಬಳಗ ಗೃಹ ನಿರ್ಮಾಣ ಸಹಕಾರ 2153 ಖುಷ್ಕಿ 2:5 ಉಳಿಕೆ 21:3 ಕ್ತ 213ರ 0-10 0-25 
ಸಂಘ ಉಳಿಕೆ 
4 | ಆತ್ಮೀಯ ಗೆಳೆಯರ ಬಳಗ ಗೃಹ ನಿರ್ಮಾಣ ಸಹಕಾರ 21:4 ಖುಷ್ಕಿ 20 25 3 ಉಳಿಕೆ 0-06 0-18 
ಸಂಘ 21:4 
5 | ಆತ್ಮೀಯ ಗೆಳೆಯರ ಬಳಗ ಗೃಹ ನಿರ್ಮಾಣ ಸಹಕಾರ 2155 ಖುಷ್ಕಿ 21:4 213 ತ್ತ 213ರ 0-06 0-18 
ಸಂಘ ಮತ್ತು 21:5ರ 
ಉಳಿಕೆ 
6 | ಆತ್ಮೀಯ ಗೆಳೆಯರ ಬಳಗ ಗೃಹ ನಿರ್ಮಾಣ ಸಹಕಾರ 22 ಖುಷ್ಕಿ 21 ಹಳ್ಳ ಣಿ 22ರ ಉಳಿಕೆ 1-10 1-50 
ಸಂಘ 
7 ಟಿ. ಈಶ್ವರಿ ಕೋಂ. ಭೀಮರಾಜು 25 ಖುಷ್ಕಿ ರಸ್ತೆ ಚಿಕ್ಕಬಾಣಾವರ | 25ರ ಉಳಿಕೆ ರೈಲ್ವೆ ರಸ್ತೆ 0-10 0-25 
ಗಡಿ 
8 |ಕೆ. ಸುಬ್ರಮಣಿ ಬಿನ್‌ ಕಾಳಪ್ಪ 26 ಖುಷ್ಕಿ ಹಳ್ಳ ರಸ್ತೆ ಸರ್ವೆ ನಂ. is 0-15 0-40 
ಭೀಮರಾಜು ಬಿನ್‌ ಚಂದ್ರಮತಿ ಮೊದಲಿಯಾರ್‌ 26ರ ಉಳಿಕೆ 
9 ವಿ. ಲಕ್ಷಯ್ಯ ಬಿನ್‌ ಪಿಳ್ಳವೆಂಕಟಪ್ಪ, ಲಕ್ಕಣ್ಣಸ್ವಾಮಿ, 28:1 ಖುಷ್ಕಿ 29 ಹಳ್ಳ 28:1ರ is 0-07 0-20 
ಎಲ್‌. ಮಹದೇವಸ್ವಾಮಿ ಬಿನ್‌ ಲಕ್ಷ್ಮಯ್ಯ ಉಳಿಕೆ 
ಎಲ್‌. ಉಮಾಶಂಕರ ಬಿನ್‌ ಲಕ್ಷ್ಮಯ್ಯ 
ಎಲ್‌. ಸುರೇಶ್‌ ಬಿನ್‌ ವಿ. ಲಕ್ಷ್ಮಯ್ಯ 
ಜುಮ್ಲಾ 2-35 


















































































































































೩೫೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೦, ೨೦೦೪ ಭಾಗ - ೬ 
1 2 ಕ 4 5 6 7 8 9 10 
ಗ್ರಾಮ : ಚಿಕ್ಕಬಾಣಾವರ 
10 | ಟಿ. ಈಶ್ವರಿ ಕೋಂ ಭೀಮರಾಜು 9 ಖುಷ್ಕಿ ಚಿಕ್ಕಸಂದ್ರ ಹಳ್ಳ ಉಳಿಕೆ ರೈಲ್ವೆ ಸ್ವತ್ತು 0-18 0-50 
ಗಡಿ ಸ.ನಂ. 09 
11 | ಜಯಮ್ಮಕೋಂ. ರಾಮಣ್ಣ 10 ಖುಷ್ಕಿ ಚಿಕ್ಕಸಂದ್ರ ಹಳ್ಳ ರೈಲ್ವೆ ರಸ್ತೆ | ಸ.ನಂ. 10ರ 0-24 0-70 
ಗಡಿ ಉಳಿಕೆ 
12 | ಗಂಗಮ್ಮಕೋಂ. ತಿಮ್ಮಯ್ಯ ಅರಸ ಹನುಮಯ್ಯ ಮತ್ತು 13:1 ಖುಷ್ಕಿ ರಸ್ತೆ 14:1 | 13:1, 1352 0-30 0-75 
ಚಿಕ್ಕಣ್ಣ ರ ಜಮೀನು 
13 | ಹನುಮನರಸಯ್ಯ ಬಿನ್‌ ಲೇಟ್‌ ಲಕ್ಷ್ಮಯ್ಯ 13:2 ಖುಷ್ಕಿ 13:1 13:1 13:1 13:2ರ 0-04 0-15 
ಉಳಿಕೆ 
14 | ಕಲ್ಯಾಣಪ್ಪ ಉ: ರಾಜಣ್ಣ ಬಿನ್‌ ಲೇಟ್‌ ಹೊಸಳಯ್ಯ 14:1 13:1 15 ರೈಲ್ವೆ ಸ್ವತ್ತು 14:1ರ 0-30 0-85 
ಆರ್‌. ಈರಣ್ಣ ಬಿನ್‌ ರಾಮಣ್ಣ ಉಳಿಕೆ 
15 | ಚಿಕ್ಕರಸಪ್ಪ ಬಿನ್‌ ಶ್ರೀಶೈಲಪ್ಪ ಆಲಿಮಾಬಿಯಮ್ಮ 15 is 14:1 15ರ ಉಳಿಕೆ ಸ 15ರ ಉಳಿಕೆ 0-06 0-18 
ಕಲ್ಯಾಣಪ್ಪ ಉ: ರಾಜಣ್ಣ ಬಿನ್‌ ಲೇಟ್‌ ಹೊಸಳ್ಳಯ್ಯ 
ಸೈಯದ್‌ ಸುಭೇರ್‌ ಬಿನ್‌ ಲೇಟ್‌ ಸಯದ್‌ ಜಲೀಲ್‌ 
ಸರ್ಕಾರಕ್ಕೆ ಮುಟ್ಟುಗೋಲು 
16 | ನಾಗಮ್ಮ ವೈಫ್‌ಆಫ್‌ ಮುನಿಶಾಮಯ್ಯ 17 13 18 16 22 ರೈಲ್ವೆ ರಸ್ತೆ 1-00 1-15 
17 | ಜಯಲಕ್ಷ ಮ್ಮ ಪಿಟಿ ಮುನಿಚಿಕ್ಕಣ್ಣರೆಡ್ಡಿ ಐಎಜಿಎಸ್‌ 19 4 ಹಳ್ಳ ರಸ್ತೆ 19ರ ಉಳಿಕೆ ರೈಲ್ವೆ ರಸ್ತೆ 1-10 1-30 
ಸಾರ್ಮಾಸೂಚಿಕನಿಲಯ 
18 | ಜಯಲಕ್ಷ ಮ್ಮಮತ್ತು ಪಿ.ಟಿ. ಮುನಿಚಿಕ್ಕಣ್ಣರೆಡ್ಡಿ 8:6 4 ಹಳ್ಳ 19 8ರ ಉಳಿಕೆ ಹಳ್ಳ 0-05 0-15 
19 | ಸರ್ಕಾರಿ ಬೀಳು 22 | 22 ಉಳಿಕೆ 22 ಉಳಿಕೆ ರಸ್ತೆ ಸ.ನಂ. 17 0-05 0-15 
ಜುಮ್ಲಾ 5-12 0-15 
ಘೋಷ್ಟಾರೆ 
ಸಾಗು ಪಿಕೆ ಜುಮ್ಲಾ 
1 | ಚಿಕ್ಕಸಂದ್ರ 2-35 ವ 2-35 
2 | ಚಿಕ್ಕಬಾಣಾವರ 5-12 ಹ 5-12 
ಜುಮ್ಲಾ 8-07 p 8-07 
ಪಿ.ಆರ್‌. 130 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 





